ಡಾ. ಪುರುಷೋತ್ತಮ ಬಿಳಿಮಲೆ 


FT 
TA 


ಎಚ್‌. ನರಸಿಂಹಯ್ಯ 
ಜಿ. ನಾರಾಯಣ. 
ಎಲ್‌. ಎಸ್‌. ಶೇಷಗಿರಿರಾವ್‌ 
- ಶಾಂತರಸ 
ಕೆ. ವಿ. ಸುಬ್ಬಣ್ಣ 

ಗೊ. ರು. ಚನ್ನಬಸಪ್ಪ 

ನ್‌ ಪಿ. ಎಸ್‌. ಶಂಕರ್‌ 

ಶಿವಶಂಕರ ಹಿರೇಮಠ 
ಆರ್‌. ಎಸ್‌. ರಾಜಾರಾಮ್‌ 
ಶ್ರೀಮತಿ ಎಲ್‌. ಜಿ. ಸುಮಿತ್ರ 


ಸಂಪಾದಕ ಸಮಿತಿ 


ಶ್ರೀಯುತರಾದ 
ಎಸ್‌. ಜಿ. ನಾಗಲೋಟಿಮಠ 
ಕೆ. ವಿ. ನಾರಾಯಣ 
ಪುರುಷೋತ್ತಮ ಬಿಳಿಮಲೆ 
ಕರೀಗೌಡ ಬೀಚನಹಳ್ಳಿ 
ಅಮೃತ ಸೋಮೇಶ್ವರ 
ಸಿ. ಆರ್‌. ಚಂದ್ರಶೇಖರ್‌ 
ಜಿ. ಎ. ಶ್ರೀಧರ 
ಲಿಂಗದೇವರು ಹಳೆಮನೆ 
ಭ. ಮಲ್ಲಿಕಾರ್ಜುನ 
ಮಹಾಬಲೇಶ್ಚರರಾವ್‌ 
ಭಕ್ತಪ್ಪ್ರಿಯ 
ಎಂ. ಪಿ. ಪರಮಶೇಖರಯ್ಯ 
ಶ್ರೀಮತಿ ಉಷಾ ರಾಂಕುಮಾರ್‌ 


ಲೋಕಶಿಕ್ಟ್ಸಣ ನಿರ್ದೇಶನಾಲಯ 
ನವಸಾಕ್ಷರ ಪುಸ್ತಕ ಮಾಲೆ - ೭ 


ವೀರ ಮಹಿಳೆ ಅಬ್ಬಕ್ಕ 


| ಆ ಸ್ಯ ಜೆ ದಜ 
ಗ್ರಂಥಾಲಯ, 


ಡಾ. ಪುರುಷೋತ್ತಮ ಬಿಳಿಮಲೆ 


AKSHARA GRANTHALA va 


॥॥॥॥ 


Acc.No. 016017 


ಪ್ರಸಾರಂಗ 
ಕನ್ನಡ ವಿಶ್ವವಿದ್ಯಾಲಯ 
ಹಂಪಿ ೫೮೩ ೨೧೧ 


ಷೆ 
[2 
C 
ಕೆ 
C 
J 
a 


ಲಕ್ಷ್ಮಿ ಮುದ್ರಣಾಲಯ 
ಚಾಮರಾಜಪೇಟೆ 
ಬೆಂಗಳೂರು - ೧೮ 
ದೂರವಾಣಿ : 


ಶಾ ಲಾಟ ಮಾಡಿದಳು. ಅನ್ಯಾಯಗಾರ ಗಂಡನ ವಿರುದ್ಧ ಮೂ ಸಿಡಿದೆದ್ದಳು. ಆಕೆ 
ಳೆಯರ ಸ್ವಾಭಿಮಾನದ. ಸಂಕೇತ. ನಾಡಿನ ಬಿಡುಗಡೆಯ ಪ್ರ ್ರತಿನಿಧಿ.. ಅವಳ ಬಗ್ಗೆ 
ಹ್ಮ್ಮ್‌ ಕೊಳ್ಳಬೇಕು. ಅವಳ ಬದುಕಿನಿಂದ ನಾವು. ಪಾಠ ಕಲಿಯಬೇಕು. 


ಕಸಾ 


ತ ರ್ಶ 


ಕಡಲ ಕರೆಯ ಊರು 


ಅದು ಕಡಲ ಕರೆಯ ಊರು. ಊರಿನ ಹಸರು ಉಳ್ಳಾಲ. 
ಮಂಗಳೂರಿಗೆ ಸಮಾಪ. ಉಳ್ಳಾಲದ ಎಡಬದಿಗೆ ನೇತ್ರಾವತಿ ನದಿಯಿದೆ. ಎದುರಿಗೆ 
ಅರಬ್ಬಿ. ಸಮುದ್ರವಿದೆ. ಬಲಬದಿಗೆ ಕೇರಳ. ಉಳ್ಳಾಲದ ಜನರಿಗೆ ಹಸಿರೇ ಉಸಿರು. 
ಭತ್ತ, ತೆಂಗು ಬೆಳೆ ಅಲ್ಲಿ ಹೆಚ್ಚು. ಬಟ್ಟೆಯನ್ನು ತಯಾರಿಸುತ್ತಾರೆ. ಮೊಗವೀರರು 
ಮಾಪಿಳ್ಳೆಗಳು ಅಲ್ಲಿ ಜೊತೆಯಾಗಿಯೇ ಬದುಕುತ್ತಾರೆ. ಬೋವಿಗಳೂ ದಲಿತರೂ 
ಇದ್ದಾರೆ. ಎಲ್ಲರೂ ಮಾಡುವ ಕೆಲಸವೆಂದರೆ ಮೀನು ಹಿಡಿಯುವುದು. 


ಗಾಲ ೧೫೦೦ ಐಂ 


OT ಜಬ್‌ ಲ್ನ. 
KC “ಬ” ಅರ್ಲಿ Md ನ್‌್‌ ಎ _5್‌ ನು Ka 
ty "0 : 


ಕ್‌ 
ಮ 
Wr vy AN: 
MSN RSA 
| 4 
~ WW 


dk ye We 
ಸಿ 


೨ 6 
ಈ” ಈ? 
4 ಕ್ಲ 
ಭ್‌ [| 
ಇನ್ನಿ A QS 4 
7 gps 
ತ ಕೆ 
ತಾ 
ತಾ 
ತ 


ಡೂ | 
Mtl rer 
| AU ಜಾ | | ಕ 
ST 


| 


ಇಂತಹ ಸುಂದರ ಊರು ಉಳ್ಳಾಲದಲ್ಲಿ ನಡೆದ ಕತೆಯಿದು. ನಾನೂರು 
ವರುಷಗಳಷ್ಟು ಹಿಂದೆ. ಅಲ್ಲಿ ಅಬ್ಬಕ್ಕ ಎಂಬವಳಿದ್ದಳು. ಅಬ್ಬಕ್ಕನ ಮಗಳ ಹೆಸರೂ 
ಅಬ್ಬಕ್ಕ. ಹಾಗಾಗಿ ದೊಡ್ಡವಳು ಹಿರಿಯ ಅಬ್ಬಕ್ಕ ಮಗಳು ಕಿರಿಯ ಅಬ್ಬಕ್ಕ. 
ಇಬ್ಬರೂ ವೀರರು. ಪರಕೀಯರಾದ ಪೋರ್ಚುಗೀಸರೊಂದಿಗೆ ಹೋರಾಡಿದ ಧೀರರು. 
ಅನ್ಮಾಯಗಾರರಾದ ಗಂಡಂದಿರ ವಿರುದ್ಧವೂ ಧ್ವನಿ ಎತ್ತಿದವರು. ಈಗ ನಾನು 
ಹೇಳುತ್ತಿರುವ ಕತೆ ಅವರದು. ಕತೆಯೇನು? ನಡೆದದ್ದೇ.....' ಇಂದಲ್ಲ. 
ನಿನ್ನೆಯಲ್ಲ...ನಾನೂರು ವರುಷಗಳ ಹಿಂದೆ... 


ಊರಿಗೆ ಬಂದ ಮಾರಿ 


ಹಿರಿಯ ಅಬ್ಬಕ್ಕನ ಗಂಡ ಕಾಮರಾಯ ಬಂಗ. ಅವನು ಮಂಗಳೂರಿನ 
ಅರಸ. ಅವ'ನ ಕಾಲದಲ್ಲಿ ಪೋರ್ಚುಗೀಸರು ವ್ಯಾಪಾರಕ್ಕೆ ಬಂದರು. 
ಪೋರ್ಚುಗೀಸರು ಬೇರೆ ದೇಶದವರು. ವ್ಯಾಪಾರ ಮಾಡಿ ಇಲ್ಲಿಯ ಸಂಪತ್ತನ್ನು 
ಅವರ ದೇಶಕ್ಕೆ ಕೊಂಡು ಹೋಗುವವರು. ಅವರಿಗೆ ಮಂಗಳೂರಿನ ತೆಂಗು-ಕಂಗು- 
ಭತ್ತದ ಸಂಪತ್ತು ನೋಡಿ ಆಸೆ ಹೆಚ್ಚಾಯಿತು. ವ್ಯಾಪಾರದೊಂದಿಗೆ ರಾಜಕೀಯ 
ಸುರು ಮಾಡಿದರು. ಮಂಗಳೂರಿನಲ್ಲಿ ಸಣ್ಣ ಕೋಟೆ ಕಟ್ಟಿದರು. ಸೈನ್ಮ ತರಿಸಿದರು. 
ಏನಾದರೂ ನೆವಹೇಳಿ ಇಲ್ಲಿನ ಅರಸರೊಂದಿಗೆ ಜಗಳ ಮಾಡಿದರು. ಜಗಳದಲ್ಲಿ 
ಇಲ್ಲಿನವರನ್ನು ಸೋಲಿಸಿದರು. ಸೋಲಿಸಿ ಕಪ್ಪ ವಸೂಲಿ ಮಾಡಿದರು. ಒಂದು 
ಜಗಳದಲ್ಲಿ ಕಾಮರಾಯನೂ ಸೋತ. ಕಾಮರಾಯ ಕಪ್ಪ ಕೊಡಲು ಒಪ್ಪಿದ. 
ಕಪ್ಪವೇನು ಕಡಿಮೆಯೇ? ಪ್ರತಿ ವರುಷ ಎರಡು ಸಾವಿರದ ನಾನೂರು ಮುಡಿ ಅಕ್ಕಿ. 
ಮಂಗಳೂರಿನಲ್ಲಿ ಬೆಳೆಯುತ್ತಿದ್ದ ಭತ್ತವನ್ನು ಅವರಿಗೇ ಮಾರಬೇಕು. ಬಟ್ಟೆಯ 
ವ್ಯಾಪಾರವೂ ಅವರೊಂದಿಗೇ ನಡೆಯಬೇಕು. ಇದಕ್ಕೆಲ್ಲ ಬೆಲೆ ಕಟ್ಟುತ್ತಿದ್ದುದು 
ಪೋರ್ಚುಗೀಸರೇ! ಇಲ್ಲಿಯವರು ಕಷ್ಟ ಪಟ್ಟು ದುಡಿಯುವುದು. ಬೇರೆಯವರು ಅದರ 
ಲಾಭ ತಿನ್ನುವುದು. ಬೆವರು ಒಬ್ಬರದು, ಸಂಪತ್ತು ಇನ್ನೊಬ್ಬರದು. ಹಿರಿಯ 
ಅಬ್ಬಕ್ಕನಿಗೆ ಅದು ಸರಿ ಕಾಣಲಿಲ್ಲ. ಕಾಮರಾಯನ ರಾಜ ಸಭೆಯಲ್ಲಿ ಆಕೆ ಒಂದು 


ನ ಮಾತಾಡಿದಳು. 


| 4 FR 4 
2. ರೆ | 

ಜೆ % 

11... 6 

HSE a 13 

1 he | 
0 AR FR Ye 
| ೨ ಪಿ 
1೫.1], | 
MN ಟಟ ಸ್ನ 
Ss 

4 FS ಗ್ಗೆ 

| 13 py 

|: 

pn le 

| Fy (5 


2 


ಮಾರಿಯೇನು? ಊರಿಗೆ 
ಕು. 


ನಂದಿಸ 


ಉರಿ 


ಬಿಡಬಹುದು. 
ಮಾರಿ ಓಡಿಸಬೇಕು, 


ಮಾರಿ ಬಂದಾಗಿದೆ. 
ಕಾಪಾಡಬೇಕು. 


ಮಾರಿಯಾಗಿ 
ಊರಿಗೆ 
ಹತ್ತಿದೆ. 
ನಾವೇ 


ರಾಣಿಗೆ. ಮುಳ್ಳಿನಂತೆ : ಚಚ್ಚಿತು. ಎ | 
ಖಡಿದಳು. ಜನರು ಮಂತ್ರಿ ಗಳ ಮಾತಿಗೆ. ತಲೆಯಾಡಿಸುವಂತೆ ' 


11೫1 ಮಂತ್ರಿಗಳು ಹಾಗೆ ಹೇಳುವುದಕ್ಕೆ ಕಾರಣವಿತ್ತು. ಬಾಷ ಅಬ್ಬಕ್ಕನ 
ತವರುಮನೆ ಉಳ್ಳಾಲ. ಅಲ್ಲಿ ಅವಳ ಅಣ್ಣ ಅರಸನಾಗಿದ್ದ ಅವನು ತೀರಿಕೊಂಡ 
ಅನಂತರ ಉಳ್ಳಾಲದ ಅಧಿಕಾರ ಅಬ್ಬಕ್ಕನಿಗೆ ಬಂದಿತ್ತು. ಅದಕ್ಕೆ ಕಾರಣ 
ಅಲ್ಲಿಯ “ಅಳಿಯ ಸಂತಾನ ಪದ್ಧತಿ) ಆ ಪದ್ಧತಿಯ ಪ್ರಕಾರ ಅರಸನ 
ಅನಂತರ ಅವನ ಸೋದರಿಯ ಮಕ್ಕಳಿಗೆ ಅಧಿಕಾರ ಬರುತ್ತದೆ. ಹೀಗೆ ಹಿರಿಯ 
ಅಬ್ಬಕ್ಕ ಉಳ್ಳಾಲದ ರಾಣಿಯಾಗಿದ್ದಳು. 


ರಾಜಸಭ'ಯಲ್ಲಿ ಮಂತ್ರಿಗಳಾಡಿದ ಕಟಕಿಯಿಂದ ಅಬ್ಬಕ್ಕನ ಕೆಚ್ಚು 
ಇಮ್ಮಡಿಸಿತು. ಸ್ವಾಭಿಮಾನ ಪುಟಿದೆದ್ದಿತು. ಅರಸನೂ ಜೀವದಾಸೆಯಿಂದ 


ಮಂತ್ರಿಗಳತ್ತಲೇ ವಾಲುತ್ತಿರುವಂತೆ ತೋರಿತು. 


ಅವಳು ಗಟ್ಟಿ ಮನಸ್ಸು ಮಾಡಿದಳು. 
ಗಂಡನನ್ನು ಬಿಟ್ಟು ಉಳ್ಳಾಲದಲ್ಲಿ ನೆಲೆಸಲು ಯೋಚಿಸಿದಳು. 


ಕೊಬ್ಬಿದ ಹೆಣ್ಣು ! 
ಅಬ್ಬಕ್ಕ ಉಳ್ಳಾಲಕ್ಕೆ ಹೋದಳು. ಪಟ್ಟವೇರಿದಳು. ಜನರ 
ಪ್ರೀತಿಗಳಿಸಿದಳು. ಜನರನ್ನು ಸಂಘಟಿಸಿದಳು. 


ಅವರಿಗೆ ನಾಡಿನ ಬಗ್ಗೆ ವಿವರಿಸಿ 


ತ 
ಅ ತ ಟೆ f 
ಕೆ ಷ 
) N 
CAA NN NY 
ge (06 
eee 


ಜನರ ಸಹಕಾರದಿಂದ ಉಳ್ಳಾಲದಲ್ಲಿ ಕೋಟೆ ಕಟ್ಟಿದಳು 


ಹೇಳಿದಳು. ವೀರ ಮಾಪಿಳ್ಳೆ ಮತ್ತು ಮೊಗವೀರರನ್ನು ಸೇರಿಸಿ ಸೇನೆ ಕಟ್ಟಿದಳು. 
ಕಡಲ ವ್ಯಾಪಾರಕ್ಕೆ ಬೇಕಾದ ಹಡಗುಗಳನ್ನು ಕಟ್ಟಿಸಿದಳು. 
ತೊಟ್ಟಳು. ಜನರ 


ನಾಡಿನ ರಕ್ಷಣೆಗೆ ಪಣ 
ಸಹಕಾರದಿಂದ ಕೋಟೆ ಕಟ್ಟಿದಳು. 


ಸ್ಟ ಸೌ 


ನೊರೊನ್ನಾ ಏಳು ದೊಡ್ಡ ಹಡಗು ತರಿಸಿದ. ಏಳು ಚಿಕ್ಕ ಹಡಗು 
ಮೂರು ಸಾವಿರ ಸೈನಿಕರನ್ನು ಸೇರಿಸಿದ. ಅವರು ಮಂಗಳೂರಿನಿಂದ 
ಕಡೆ ಚಲಿಸಿದರು. ನೊರೊನ್ನಾನ ಹಡಗುಗಳು ಉಳ್ಳಾಲದ ಅಳಿವೆಯಲ್ಲಿ 
ನ ಅಬ್ಬಕ್ಕ ಕೂಡಲೇ ಶರಣಾಗತಳಾಗಬೇಕೆಂದು ಹೇಳಿಕಳಿಸಿದರು. 
ಉತ್ತರಕ್ಕಾಗಿ ಕಾದು ಕುಳಿತರು. "ರಾಣ ಬಾರದೆ ಇನ್ನೇನು ಮಾಡಲು ಸಾಧ್ಮ?' 
ಎಂದು ಮಾತಾಡಿಕೊಂಡರು “ಇಂದಲ್ಲ ನಾಳೆ ಬಂದೇ ಬರುತ್ತಾಳೆ' ಎಂದು 
ಆರಾಮವಾಗಿದ್ದರು. ತುಳುನಾಡಿನ ಜನರನ್ನು ತಮಾಷೆ ಮಾಡುತ್ತಿದ್ದರು. 


ಆ ದಿನ ರಾತ್ರಿ ಪೋರ್ಚುಗೀಸರ ಸೈನಿಕರು ಕುಡಿದು ಮೈ ಮರೆತಿದ್ದರು. 
ಕೆಲವರು ಸಂಗೀತ ಹಾಡುತ್ತಿದ್ದರು. ಕೆಲವರು ಕುಣಿಯುತ್ತಿದ್ದರು. ಕೆಲವರು 
ತೂಕಡಿಸುತ್ತಿದ್ದರು. ಇದ್ದಕ್ಕಿದ್ದಂತೆ ಹಡಗಿನೊಳಗೆ ಗಲಾಟೆ ಕಾಣಿಸಿತು. ವಿಚಿತ್ರ 


ಸುತ್ತುವರಿದ ದೋಣಿಗಳಿಂದ ಹಡಗುಗಳಿಗೆ ಬೆಂಕಿ 


ಕೂಗು, ಆರ್ತನಾದ, ಏನು ? ಎತ್ತ ? ಎಂದು ನೋಡುತ್ತಿರುವಂತೆ ಎರಡು 
ಹಡಗುಗಳಿಗೆ ಬೆಂಕಿ ಬಿತ್ತು. ಉಳಿದ ಹಡಗುಗಳ ಕಡೆಗೆ ಬೆಂಕಿಯುಂಡೆಗಳು ಹಾರಿ 


ಬರುತ್ತಿದ್ದವು.  "ಬೆಂಕಿ...ಬೆಂಕಿ...' ಎಂಬ ಬೊಬ್ಬೆ; "ಹಾ...ಹಾ' ಹಡಗಿಗೆ ಬೆಂಕಿ 
ಎಂಬ ಕೂಗು, 'ಸತ್ತೇ...ಸತ್ತೇ..' ಎಂಬ ಆರ್ತನಾದ. "ಬದುಕಿಸಿ...ಬದುಕಿಸಿ' ಎಂಬ 


ಸ್ವರ. ಹೀಗೆ ಎತ್ತೆತ್ತಲೂ ಭಯಂಕರ ಗಲಾಟೆ. 


ಅನಿರೀಕ್ಷಿತ ಆಕ್ರಮಣದಿಂದ ವಿರೋಧಿಗಳು ಬೆದರಿದರು, ಹೆದರಿದರು. 


ಕಡಲಿನಲ್ಲಿ ಓಡಲೂ ಎಡೆಯಿಲ್ಲ. ಹಲವರು ಅಬ್ಬಕ್ಕನ ಸರೆಯಾಳುಗಳಾದರು. 
ಕಲವ'ರು ಸತ್ಮರು. ಉಳಿದವರು ಕಡಲು ಈಜಿ ದಡ ಸೇರಿದರು. 


ನ 

ಸ 
py 
ಡ್‌ 


ಮುರಿದರು. ಇಲ್ಲಿ ನ ಸಂಪತ್ತ ನ್ನು ' ಮಂಗಳೂರಿನ ತಮ್ಮ 
| ಹನನ ಇತರ ಅರಸರು ನೆಗಾಡಿಕೊಂಡರು. 


ಹೀಗೆ ಹಿರಿಯ ಅಬ್ಬಕ್ಕ ಪರಕೀಯರೊಂದಿಗೆ ಹೋರಾಡಿದ್ದಳು. ಒಮ್ಮೆ 
ವಿರೋಧಿಗಳನ್ನು ಸೋಲಿಸಿದ್ದಳು.ಇವಳ ಮಗಳೇ ಕಿರಿಯ ಅಬ್ಬಕ್ಕ. ಅವಳಿಗೆ ಅಮ್ಮನ 
ಹೋರಾಟದ ಕತೆ ತಿಳಿದಿತ್ತು. ಪೋರ್ಚುಗೀಸರ ಅನ್ಕಾಯವನ್ನು ಅವಳು ಕಣ್ಣಾರೆ 


ನೋಡುತ್ತಿದ್ದಳು. ಎಳವೆಯಿಂದಲೇ ಅವಳಲ್ಲಿ ಸ್ವಾಭಿಮಾನದ ಕಿಚ್ಚು ಹೊತ್ತಿಕೊಂಡಿತ್ತು. 


ಈ ಮಧ್ಯೆ ಮಂಗಳೂರಿನ ಕತೆ ಬೇರೆಯಾಗಿತ್ತು. ಅಲ್ಲಿ ಕಾಮರಾಯನ 
ಸೋದರಳಿಯ ವೀರನರಸಿಂಹ ಬಂಗ ಅಧಿಕಾರಕ್ಕೆ ಬಂದಿದ್ದ. ಈತನೇ ಕಿರಿಯ 
ಅಬ್ಬಕ್ಕನನ್ನು ಮದುವೆಯಾದ. ಆದರೆ ವೀರನರಸಿಂಹ ಬಂಗನಿಗೂ ಅಬ್ಬಕ್ಕನಿಗೂ 
ಸಾಮರಸ್ಮವೇ ಇರಲಿಲ್ಲ. ಇದಕ್ಕೆ `ಹಲವು ಕಾರಣಗಳಿದ್ದವು. ಮೊದಲನೆಯ 


ಅಬ್ಬಕ್ಕ ತೆ 


ಕ್ಕ 
೨ 
(G9 


ಅದು ಹೇಡಿಗಳ ಮಾತಲ್ಲವೇ ? ಮಂತ್ರಿಗಳೇ ! 


ಪನ್ನು ಬ್ಯ 


ಅಲ್ಲ, ಹೇಡಿತನವಲ್ಲ, ಬದುಕುವ ದಾರಿ 


ಸರಿ ಆಗ ಬದುಕುವ ದಾರಿ. ಈಗ ? 


ಮಂತ್ರಿಗಳಿಗೆ ಮಾತಾಡಲಾಗಲಿಲ್ಲ. 


ಮುಂದುವರಿಸಿದಳು. 


೧೦ 


ಎಲ್ಲರೂ ತಲೆ 


& ಕ 3 4 ಇ 
ಲ fs ಗ ಇದ ಚ್‌ ತಗ ಭ್‌ ಜ್ಯ ಜಾ « ಜೂ ತ ರು ಘ್‌ 
ಓಗ್ಲಿ 


ಮಂ ಗಳೂರಿನಲ್ಲಿ ಗಟ್ಟ ರೆ. ಈಚೆಗೆ ಬಲವಾದ ಕೋಟೆಯನ್ನೂ : 
ಹದ ನ ನಿಮ್ಮ ಗಂಡನವರೇ ಸಹಾಯ ಮಾಡಿದರಂತೆ.” 


ಅಬ್ಬಕ್ಕ ಒಂದು ಕ್ಷಣ ಮಾತಾಡಲಿಲ್ಲ. ಅನಂತರ ನಿದಾನವಾಗಿ 
4 ಹೇಳಿದಳು. 
| "“ಹೌದು....ನೀವು ಹೇಳಬೇಕಾಗಿರುವುದು ಏನೆಂದು ತಿಳಿಯಿತು. ಗಂಡ 
 ಅನ್ಯಾಯಗಾರನಾದರೆ ಅವರ ವಿರುದ್ಧ ಹೋರಾಡಲು ನಾನು ಸಿದ್ದ. ಈಗ ಆ ವಿಚಾರ 


| 
ಯಾಕೆ ? ನಾಡಿನ ರಕ್ಷಣೆಗೆ ಏನು ಮಾಡಬಹುದು ಹೇಳಿ” 


ಮಂತ್ರಿಗಳಿಗೆ ಅಚ್ಚರಿಯಾಯಿತು. “ಗಂಡನ ವಿರುದ್ದವೂ ಹೋರಾಡಬಲ್ಲು 
ಈಕೆ ದಿಟ್ಟೆ' ಎಂದು ಅಂದುಕೊಂಡರು. 


ಅಬ್ಬಕ್ಕ ಅಮ್ಮನ ಹಾದಿಯಲ್ಲಿ ಹೊರಟಳು. ಸಣ್ಣ-ಪುಟ್ಟ ಹಡಗು 
ಟಿಸಿದಳು. ದೂರದ ಅರೇಬಿಯಾ ದೇಶಕ್ಕೆ ಅಕ್ಕಿ-ಬಟ್ಟೆ ಕಳುಹಿಸಿದಳು. ಆ 


ತ್ತಿರಲಿ 


ಸಿಂಹ ಬಂಗ 


ಅಬ್ಬಕ್ಕನ ಗಂಡ ವೀರನರ 


ತ 


ಅವನಿಗೆ ಹಿಡಿಸು 


ಹೆಂಡತಿಯ ಕೆಲಸಗಳೆ 


ತ 


ಲ್ಲ 
ಆದರೆ ಅ 


ಕಿವಿಗೊಡಲಿ 


ಹ್‌ 


ಹ ನೆ 


ಕ್ಕ ಇದಕ್ಕೆ 
ಬೆಳೆಯಿತು 


ಬ್ಬ 


ಸುತ್ತಿದ್ದ. 


ಹೇಳಿಕಳಿ 


ಮದಲ. 


ವಿಷಂ 


ಮಗಳ ಮದುವೆಯ. 


ಜೋಡಿಸಲಾಗದಷ್ಟು 
ಅದು ಬಹಿರಂಗವಾಯಿತು 


ಹೆಚ್ಚಾಯಿತು 


ಅವಳ ಹೆಸರು 


ಛೃಬೇಕೆಂದು ವೀರನರ 


ದಳು. 


ಬ್ಬಳು ಮಗಳಿ 


೪ 
ಟು 


ಅಬ್ಬಕ್ಕಳಿಗೆ 
ಸೋದರಳಿಯನಿಗೆ ಆಕೆಯನ್ನು ತಂ 
ತಂದರೆ ಉಳ್ಳಾಲವೂ 
ಸೋದರಳಿಯನು 


ಯಕೆ. 


ಸಿಂಹನ ಬ 


ಕ್ಕ 


ತನಗೆ ಸೇರಿಬಿಡಬಹುದೆಂದು ಅವನ ಲೆ 


ಕುಡುಕನೂ ಆಗಿದ್ದ 


ಟು 


[2 
C 


€ಮಾರಿಯಾಗಿದ.. 


3 


ಕ 
ಮಲಲ 


ba ded 


ಘನಿ. ಓಡಿದರು. . "ರಾಜಕುಮಾರಿ ಗೆಳತಿಯರ lk ಉಳ್ಳಾಲ ಸೇರಿದಳು. 
ಗನ « ಕಡೆಯವರು ರಾಜಕುಮಾರಿಯನ್ನು ಅಪಹರಿಸಲು ಬಂದಿದ್ದರಂತೆ! ರಾಣಿಯ 
ERR ಚೆನ್ನಾಗಿ ಪೆಟ್ಟು ಕೊಟ್ಟ ರಂತೆ! ' ಎಂದು. ಮಂಗಳೂರು-ಉಳ್ಳಾ ಲಗಳಲ್ಲಿ. 
ಸುದ್ದಿಯಾಯಿತು ರಾಣಿ ಗಂಡನಿಗೆ ಪತ್ರ ಬರೆಸಿದಳು. 


ಸ್ಪ ತರ್‌ 


p- 


ವ 


ತ್ತ “ಮಗಳನ್ನು ಅಪಹರಿಸುವ ಹೀನಾಯ ಕೆಲಸಕ್ಕೆ ಇಳಿದಿರಿ. ನಿಮ್ಮ ಬುದ್ದಿ 
ತಿಳಿದೇ ಜನ ಇಟ್ಟಿದ್ದೆ. ಸುಮ್ಮನೆ ಸೋತು ಮರ್ಯಾದೆ. ಕಳಕೊಂಡಿರಿ. ಮುಂದೆ 
Boss ಕೆಲಸ ಮಾಡಬೇಡಿ. ಮಗಳ ಮದುವೆಯ ವಿಷಯದಲ್ಲಿ ನನಗೂ 
ಅಧಿಕಾರವಿದೆ. ಬೇರೆಯವರ ಗುಲಾಮರಾಗಿರುವವರು ಒಳ್ಳೆಯ ಅಳಿಯನನ್ನು ಹೇಗೆ 


ಜೆ 


ಹುಡುಕಿಯಾರು...?”' ಬಂಗನಿಗೆ ಬಿಸಿಮುಟ್ಟಿತು. ಉಗುಳು ನುಂಗಿಕೊಂಡ. "ಇವಳಿಗೆ 
ಬುದ್ದಿ ಕಲಿಸಬೇಕು....' ಅಂದುಕೊಂಡ. ಅದಕ್ಕಾಗಿ ಕಾಲ ಕಾಯುತ್ತಾ ಇದ್ದ. ಈ 
ಘಟನೆಯ ಅನಂತರ ಅಬ್ಬಕ್ಕ ಎಂದೂ ಗಂಡನ ಮನೆಗೆ ಹೋಗಲಿಲ್ಲ. 


ಥ್‌ 
ಹ [id 


ತ ೧೩ 


ಹೆಂಡತಿಯನ್ನೇ ಅಪಹರಿಸಿದ ಭೂಪ ! ಹ 1೫ 


ಮಗಳ ಮದುವೆಯ ವಿಷಯದಲ್ಲಿ ಬಂಗನಿಗೆ ಅವಮಾನವಾಯಿತು. ಆತ 
ಪೋರ್ಚುಗೀಸರಿಗೆ ದೂರು ಕೊಟ್ಟ, "ಹೆಂಡತಿಗೆ ಬುದ್ಧಿ ಕಲಿಸಿ' ಎಂದು ಬೇಡಿಕೊಂಡ. 
ಆದರೆ ಪೋರ್ಚುಗೀಸರು ಅದನ್ನು ಕಿವಿಗೆ ಹಾಕಿಕೊಳ್ಳಲಿಲ್ಲ. ಅವರಿಗೆ ಆಗ ಬೇರೆ 
ಕೆಲಸಗಳಿದ್ದುವು. 


ಹೂತ ಯಾ ಬಾಡಾ 


opi 
A 


7 


ಕ 1 
| | ಟ್ರ 
ಡು AMC 
6 4 yp 
W \ 


ನ 
po 


ಅರಸ ಅರಸಿಯರಿಗೆ ಮಾತಿನ ಜಗಳ 


ಬಂಗ ಅರಸ ಯೋಚಿಸಿದ. "ಮಾತು ಕೇಳದ ಹಂಡತಿಗೆ ಬುದ್ದಿ 
ಕಲಿಸಬೇಕಲ್ಲ....' ಎಂದು ಚಿಂತಿಸಿದ. ಕೊನೆಗೆ ಓಂದು ಉಪಾಯ ಹೂಡಿದ. 


OY 


Pi 
RT 


: ದಾರಿ ತಪ್ಪುವವರು ನೀವು... 


4 ಈ 


ಬಂಗ : ಆರೋಪ ಬೇಡ. ಈಗೇನು ಬಂದಿರಿ? ಮಗಳಿಗೆ 
' ಮದುವೆಯೋ.....? | 
ಅಬ್ಬಕ್ಕ : ವ್ಯಂಗ್ಯ ಕಟಕಿ ಬೇಡ... ಮೋಸದಿಂದ ಯಾಕೆ ತರಿಸಿದಿರಿ 
ಇಲ್ಲಿಗೆ? 
ಬಂಗ : ಮೋಸ, ಎಲ್ಲಿ ಮೋಸ ? ಜನ ಬನ್ನಿ ಎಂದರು ನೀವು 
ಬಂದಿರಿ. ಅಷ್ಟೇ. 
4 ಅಬ್ಬಕ್ಕ : ಹಾಗಾದರೆ ಸರಿ... ಮಗಳಿಗೆ ಮದುವೆ ಇದೆ ಉಳ್ಳಾಲಕ್ಕೆ 
ೆ ಬರುವುದುಂಟೋ? 
3 ೧೫ 


ನೀವು. ಪ 


ನಾಲಗೆ ಬಿಗಿ ಹಿಡಿಯ ಬೇಕಾದವರು 


ತ್‌ 
ಈ 
ಈ 


ಬ್ಬಕ್ಕ 


ಅ 


೫. 


ದು 
ಈಗ 


ಸ್ವಾಭಿಮಾನ 
ಕೊಳ್ಳಿರಿ. 


ಕುಡುಕನಿಗೆ ಮಗಳನ್ನು ಕೊ 


ಡಬೇಕೆ 
ದಿರಿ 


ಷು 


ಗುಲಾಮರಾದಿರಿ 


ಹೇಳಿದಿರಿ 


ಪಹರಿಸಲು ಯೋಜಿಸಿ 


ಮಗಳನ್ನೇ ಅ 


ನಿಮ್ಮಲ್ಲಿ 


ಕಳ್ಳತನದಿಂದ ನನ್ನನ್ನು ಎಳೆತಂದಿರಿ 


ಒಪ್ಪಿ 


ಇದ್ದರೆ ಇನ್ನಾದರೂ ಮಾಡಿದ ತಪ್ಪನ್ನು 


¥ 


ಸಂಘಟಿಸೋಣ. 


ಜೊತೆ ನಿಲ್ಲುತ್ತೇನೆ. ಜನರನ್ನು 


ಒಗ್ಗಟ್ಟಿನಿಂದ ಪರಕೀಯರ ವಿರುದ್ಧ ಹೋರಾಡೋಣ. ಗೆದ್ದರೆ 


ರಾಜ್ಯ...ಸತ್ತರೆ ಸ್ವರ್ಗ. 


ನಿಮ್ಮ 


೧೬ 


೪ 1 wy - ಸ 
ANA Bb 
ಣೆ ಟಿಓ NY, 8 
| MB 3 3 11 k- 
MM ಥಳ AE 
೬ ದ ಗ ಚ ಗ್ದ 
| ಕ್ಷ | ಠಿ ಎ k ೧ 4 ು ಚ 
ತ. ಇ 
Ww ೧ ಈ BEGG 3 
ಡಿ CL 
೫ ND ು ಇ 
A 
be ಗ 4 8 ೪" 1 3 
5 ೫ R ಲ 4 J 
ಗ್ರ a ಸ ps px HS ಗ | 
| ಸ 3 1 1 ಸ ನ 
BRA IRA 
ಜ.1 


ವೀರ ನರಸಿಂಹ ಬಂಗ ಮೆತ್ತಗಾಗತೊಡಗಿದ. ತಲೆಗೇರಿದ ಮತ್ತು 


ಇಳಿಯತೊಡಗಿತು. ರಾಣಿ ಮತ್ತೆ ಮುಂಡು 


ಜಾತ್ರೆಗೆ ಬಂದವಳನ್ನು ಅಪಹರಿಸಿದಿರಲ್ಲಾ... ಇದೇನು ನಿಮ್ಮ ಯೋಗ್ಯತೆ? 
ಯಾವ ಊರಿನ ಅರಸನ ಕೆಲಸವಿದು! ಮರ್ಯಾದೆಯಿಂದ ಕಳಿಸಿಕೊಡಿ. ಇಲ್ಲದಿದ್ದರೆ 
ನಾಳೆ ಬೀದಿ ಬೀದಿಗಳಲ್ಲಿ ರಕ್ತದ ಕೋಡಿ ಹರಿದೀತು... | 


ಅರಸ ಚಕಿತನಾದ. ಅನ್ಯಾಯಗಾರರಿಗೆ ನ್ಯಾಯವನ್ನು ಹೆಚ್ಚು ಹೊತ್ತು 
ಇದಿರಿಸಲಾಗುವುದಿಲ್ಲ. ಮೋಸಗಾರರಿಗೆ ಸತ್ಯವನ್ನು ಇದಿರಿಸಲಾಗುವುದಿಲ್ಲ. ಆತ 
ರಾಣಿಯನ್ನು ಬಿಟ್ಟುಬಿಟ್ಟ. ಅಬ್ಬಕ್ಕ ಉಳ್ಳಾಲಕ್ಕೆ ಹಿಂದಿರುಗಿದಳು. ಮಾತಿನ ಜಗಳದಲ್ಲಿ 
ಅರಸನನ್ನು ಸೋಲಿಸಿದ್ದು ಸುದ್ದಿಯಾಯಿತು. | 


ಅಬ್ಬಕ್ಕ ಗಂಡನನ್ನು ಬಿಟ್ಟೇ ಮಗಳಿಗೆ ಮದುವೆ ಮಾಡಿದಳು. ಬಂಗನೂ 
ಅಬ್ಬಕ್ಕನ ಆಸೆ ಬಿಟ್ಟ. ಆತ ಬೈಲಂಗಡಿಯ ಶಂಕರದೇವಿಯನ್ನು ಎರಡನೇ ಮದುವೆ 
ಮಾಡಿಕೊಂಡ. ಅಬ್ಬಕ್ಕ ತುಟಿಕಚ್ಚಿ ಸುಮ್ಮಗಾದಳು. 


ಇಟಲಿಯಿಂದ ಬಂದನೊಬ್ಬ 


ಇದೇ ಸಮಯದಲ್ಲಿ ದೂರದ ಇಟಲಿ ದೇಶದಲ್ಲಿ ಒಬ್ಬ ಇದ್ದ. ಅವನ 
ಹೆಸರು 'ಪಿತ್ರೋ'. ಊರು ಸುತ್ತುವುಧು ಅವನ ಅಭ್ಯಾಸ. ಊರು ಸುತ್ತುವುದರಿಂದ 
ಅನುಭವ ಹೆಚ್ಚುತ್ತದೆ ಎಂದು ಆತ ನಂಬಿದ್ದ. “ಮನುಷ್ಯರನ್ನು ಸರಿಯಾಗಿ 
ತಿಳಿಯಬೇಕಾದರೆ ಊರು ಸುತ್ತಲೇ ಬೇಕು' ಎಂದು ಅವನು ಬರೆದಿದ್ದಾನೆ. 
ಪಿತ್ರೋ ಒಮ್ಮೆ ಪರ್ಶಿಯಾ ದೇಶಕ್ಕೆ ಹೋದ. ಅಲ್ಲಿಯ ದೊರೆ ಅಬ್ಬಾಸನನ್ನು 
ಕಂಡ. ಮಾತಾಡಿದ ದೊರೆ ಹೇಳಿದ..... 


""ನೇರ ಭಾರತ ದೇಶಕ್ಕೆ ಹೋಗು. ಅಲ್ಲಿ ಬಗೆಬಗೆಯ ಭಾಷೆಗಳಿವೆ, 
ಜನರಿದ್ದಾರೆ. ಬೆಟ್ಟ-ಗುಡ್ಡಗಳಿವೆ. ಅದೊಂದು ಸುಂದರವಾದ ದೇಶ. ಅಲ್ಲಿ ಉಳ್ಳಾಲ 


(೮ 


| 


"ಎಂಬ ಊರಿದೆಯಂತೆ. ನಮಗೆ ಅಕ್ಕಿ-ಬತ್ತ-ಬಟ್ಟೆ ಅಲ್ಲಿಂದಲೇ ಬರುತ್ತದೆ. ಅಲ್ಲಿನ 
. ರಾಣಿ ಅಬ್ಬಕ್ಕ, ವ್ಯವಹಾರದಲ್ಲಿ ತುಂಬ ನೇರ. ಅವಳ ಅಮ್ಮ ಪೋರ್ಚುಗೀಸರನ್ನೇ 
' ಸೋಲಿಸಿದಳಂತೆ. ನಮ್ಮ ಹಡಗುಗಳು ಆ ಕಡೆ ಹೋಗುತ್ತವೆ. ಮನಸ್ಸಿದ್ದರೆ ನೀನೂ 


ಪಿತ್ರೋನಿಗೆ ಉಳ್ಳಾಲ ನೋಡುವ ಆಸೆ ಆಯಿತು. ದೊರೆ ತೋರಿಸಿದ 
ಹಡಗನ್ನೇರಿದ. ಉಳ್ಳಾಲದ ಕಡೆ ಬಂದ. ಅಲ್ಲಿನ ತೆಂಗು-ಕಂಗುಗಳ ಚೆಲುವಿಗೆ 
ಮನಸೋತ. ಉಳ್ಳಾಲದ ಕಡೆ ನಡೆದ. ಮುಂದೆ ಅವನು ಅಬ್ಬಕ್ಕನನ್ನು ನೋಡಿದ. 
ಅದರ ಬಗ್ಗೆ ಪಿತ್ರೋ ಹೀಗೆ ಬರೆದಿದ್ದಾನೆ- 


""ನಾನು . ಉಳ್ಳಾಲಕ್ಕೆ ಹೋದೆ. ಆ ದಿನ ಅಬ್ಬಕ್ಕ ಉಳ್ಳಾಲದಲ್ಲಿ 
ಇರಲಿಲ್ಲ. ಎರಡು ದಿನ ಕಳೆದು ಬರಲು ಹೇಳಿದರು. ಎರಡು ದಿನ ಕಳೆದು ಪುನಃ 
ಹೋದೆ. ಆ ದಿನವೂ ರಾಣಿ ಅಲ್ಲಿ ಇರಲಿಲ್ಲ. ಆಕೆ ಮಣೇಲದಲ್ಲಿ ಕಟ್ಟಿಸಿದ 
ಹೊಸ ಅರಮನೆಗೆ ಹೋಗಿದ್ದಾಳೆಂದು ಜನರು ಹೇಳಿದರು. "ಮಣೇಲ' ಎಲ್ಲಿದೆ 
ಎಂದು ಕೇಳಿದೆ. "ಮಂಗಳೂರಿನಿಂದಲೂ ಆಚೆ, ಗುರುಪುರ ನದಿಯ ದಂಡೆಯಲ್ಲಿದೆ' 
ಎಂದು ಜನ ಹೇಳಿದರು. ನಾನು ಒಂದು ಎತ್ತಿನ ಗಾಡಿಯನ್ನು ಏರಿದೆ. ಮಣೇಲಕ್ಕೆ 
ಹೋದೆ. ಅಲ್ಲಿ ತಲುಪಿದಾಗ ರಾತ್ರಿ ಆಗಿತ್ತು. ಒಂದು ಮನೆಯಲ್ಲಿ ಮಲಗಿದೆ. 
ಸುತ್ತಲಿನ ಜನರು ಊಟ ಕೊಟ್ಟರು. ಅದೊಂದು ಪುಟ್ಟಿ, ಸುಂದರ ಊರು. 


ಮರುದಿನ ರಾಣಿಯ ಹೊಸ ಅರಮನೆಗೆ ಹೋದೆ. ಆದರೆ ಆ ದಿನವೂ 
ರಾಣಿ ಮನೆಯಲ್ಲಿ ಇರಲಿಲ್ಲ. ನನಗೆ ನಿರಾಶೆ ಆದರೂ ನನ್ನ ಕುತೂಹಲ 
ತಣಿಯಲಿಲ್ಲ. "ಎಲ್ಲಿಗೆ ಹೋಗಿದ್ದಾರೆ' ವಿಚಾರಿಸಿದೆ. “ಬೆಳಗ್ಗಿನ ಕೆಲಸ ಮುಗಿಸಿದ್ದಾರೆ. 
ಅನಂತರ ನದಿದಂಡೆಗೆ ಹೋಗಿದ್ದಾರೆ. ಅಲ್ಲಿ ನದಿಗೆ ಅಣೆಕಟ್ಟು ಕಟ್ಟಲಾಗುತ್ತಿದೆ. 
ಅದರ ಮೇಲ್ವಿಚಾರಣೆ ಅವರದ್ದೆ.... ಮಧ್ಯಾಹ್ನ ಊಟಕ್ಕೆ ಬರುತ್ತಾರೆ'' ಎಂದು 
ಅರಮನೆಯ ಜನರು ಹೇಳಿದರು. 


"ಹಾಗಾದರೆ ಮಧ್ಯಾಹ್ನ ಬರುತ್ತೇನೆ'' ಎಂದೆ. 


೪3 


ನಾನು. ನೇರ ಬೀದಿ ಬದಿಗೆ 2 
ನನಗೆ ಹೆಚ್ಚಾಗಿತ್ತು. ಕೆಲವರು ಮುಗಿದು ನಿಂತಿದ್ದರು. . 


ie ಹಾ 


| ನ ಹ 
A ಸೋ 


ಅಬ್ಬಕ್ಕ ಬಂದೇ ಬಿಟ್ಟಳು. ನನ್ನ ಕಣ್ಣುಗಳನ್ನು ನಾನೇ. ನಂಬಲಿಲ್ಲ. 
ಜನರೆಲ್ಲ "ರಾಣಿ' ಎಂದು ಕರೆಯುವ". ಆಕೆ ಕೇವಲ ಒಬ್ಬ ಸಾಮಾ 
ಹೆಂಗಸಾಗಿದ್ದಳು. ಆಕೆ ನಡೆದು ಬರುತ್ತಿದ್ದಳು. ಒಬ್ಬಾಕೆ ಕೊಡೆ ಹಿಡಿದರೆ, ' 
ಇನ್ನೊಬ್ಬಳು ಚಾಮರ ಬೀಸುತ್ತಿದ್ದಳು. ಕತ್ತಿ ಹಿಡಿದ ಇಬ್ಬರು. ಗಂಡಾಳುಗಳು. ಆಚೆ- 
ಈಚೆ. ಹೀಗೆ ಒಟ್ಟು ರಾಣಿಯ ಪರಿವಾರದಲ್ಲಿ ನಾಲ್ಕು ಜನರು. ಈಕೆ ಅಬ್ಬಕ್ಕ ' 
ಹೌದೇ ಎಂಬ ಸಂಶಯವೂ ಬಂತು. ಆದರೆ ಜನ ಹೇಳಿದ್ದಾರಲ್ಲ ? ಹೌದು" 
ಬಣ್ಣದ ಸೀರೆ ಉಟ್ಟಿದ್ದಳು. ಕೈಗೆ ಬಳೆ, ಕೊರಳಲ್ಲಿ ಪದಕ, ಸೊಂಟಕ್ಕೆ : ಡಾಬು ' 
ಇತ್ತು. ಬರಿಗಾಲು, ಚಪ್ಸಲು ಇರಲಿಲ್ಲ. ಆಕೆ ನನ್ನ ಬಳಿ ಬಂದಳು. ತಲೆಬಾಗಿ. 


ವಂದಿಸಿದೆ. 


೨೦ 


ಅದರ ಮರುದಿನ ಅಬ್ಬಕ್ಕ ಕೆಲಸ ಮಾಡುವಲ್ಲಿಗೆ ಹೋಗಿದ್ದೆ 

ಸುವಾಾರು ಐವತ್ತು ಜನ 

 ಕೆಲಸದವರಿದ್ದರು. ಆಗಾಗ ಅವರಿಗೆ ಏನೋ ಸೂಚನೆ ಕೊಡುತ್ತಿದ್ದಳು. ನನ್ನನ್ನು 

ನೋಡಿ ಒಮ್ಮೆ ನಕ್ಕದ್ದು ಬಿಟ್ಟರೆ ಬೇರೇನೂ ಮಾತಾಡಲಿಲ್ಲ. ಅವಳು ಅವಳ 

ಕೆಲಸದಲ್ಲೇ ಮುಳುಗಿದ್ದಳು. ಇದರಿಂದ ನನಗೆ ಸ್ವಲ್ಪ ಬೇಸರ ಆಯಿತು. ಆದರೆ 
ಕೆಲಸದ ಬಗೆಗೆ ಆಕೆಗೆ ಇರುವ ನಿಷ್ಠೆಯನ್ನು ಕಂಡು ಅಭಿಮಾನವೂ ಆಯಿತು. 


ಹೀಗೆ ಅಬ್ಬಕ್ಕನ ಜೊತೆಗೆ ಒಂದು ವಾರ ಇದ್ದೆ. ಅವಳ ದುಡಿಮೆ 


ಕಂಡು ಅಚ್ಚರಿ ಪಟ್ಟೆ. ಜನರ ಬಗೆಗೆ ಅವಳಿಗಿರುವ. ಪ್ರೀತಿ ಮಾತ್ರ 
ವಿಶೇಷವಾದುದು.'' ' 


೨೧ 


ಹಿಂದೆ ಬಂದರೂ ನಷ್ಟ. ಸಾಕಷ್ಟಾಯಿತು. . ಅಕ್ಕಿ 5 
ಬಟ್ಟೆಗಳು ಬೆಂಕಿಯಲ್ಲಿ ಉರಿದವು. 


ಅವಮಾನದಿಂದ ಅಬ್ಬಕ್ಕ ಉರಿದೆದ್ದಳು. -ಅದೇ ದಿನ ರಾತ್ರಿ « 
ದಲ್ಲಿ ಮಂತ್ರಾಲೋಚನೆ ನಡೆಯಿತು. ಜಾಮೋರಿನ್‌ ದೊರೆಯ ಕಡೆಯ 
ಇದ್ದುದರಿಂದ ಯೋಚನೆಗೆ ಬಲ ಬಂತು. ಮರುದಿನವೇ ಮಂಗಳೂರನ್ನು 
ಮುತ್ತುವುದೆಂದು ನಿರ್ಧರಿಸಿ | 


ಮರುದಿನ ಬೆಳಗ್ಗೆ ನಸುಕು. ಹರಿಯುವ ಮುನ್ನವೇ ಅಬ್ಬಕ್ಕನ ದೋಣಿಗಳು: 
ಉಳ್ಳಾಲ ಬಿಟ್ಟವು ಮಂಗಳೊರು ಸೇರಿದವು. ವೀರ ಮಾಪಿಳ್ಳೆಗಳೂ, ಮೊಗವೀರರೂ 
ಪೋರ್ಚುಗೀಸರ ಕೋಟೆಯನ್ನು ಮುತ್ತಿದರು.  ಜಾಮೋರಿನ್‌ ದೊರೆಯ' 
ಹಡಗಿನಲ್ಲಿ ಬಂದ ಸೈನಿಕರೂ ಬೆಂಬಲ ಸಾರಿದರು. ಯುದ್ಧವನ್ನು ಇಷ್ಟು ಬೇಗ 
ನಿರೀಕ್ಷಿಸಿರದ ಪೋರ್ಚುಗೀಸರಿಗೆ ಆಘಾತವಾಯಿತು. ಅವರು ಎಚ್ಚತ್ತು ಯುದ್ಧ” 


ಎ 


ಗಓಯಬೀಕಾಯಿತು. 


ಈ ಕನ್ನಡ ವಿಶ ವಜಾ; 
ವ ಲಯ್ಯ ಹೆಂಪಿ. 
ಉಳಿಯಿತು . | ಗ್ರಂಥಾಲಯ್ದ | 


ಈ ಸಲ ಅವಮಾನದ ಸರದಿ ಪೋರ್ಚುಗೀಸರದಾಯಿತು. ಸಾಮಾನ್ಯ 
ಹೆಂಗಸೊಬ್ಬಳಿಂದ ಕಾಳಗದಲ್ಲಿ ಸೋಲಬೇಕಾಯಿತಲ್ಲಾ ಎಂಬ ಚಿಂತೆ ಅವರದು. 
ಉಳ್ಳಾಲವನ್ನು ವಶಪಡಿಸಿಕೊಂಡರೆ ಮಾತ್ರ ಅಬ್ಬಕ್ಕನ ಸೊಕ್ಕು ಮುರಿಯಬಹುದೆಂದು 
ಅವರು ಯೋಚಿಸಿದರು. ಅದಕ್ಕಾಗಿ ಅವರು ಕುತಿನ್ನೋನ ನೇತೃತ್ವದಲ್ಲಿ ಉಳ್ಳಾಲವನ್ನು 
ಮುತ್ತಿದರು ಈ ಸಲ ರಾಣಿ ಸಾಕಷ್ಟು ತಯಾರಿಯಲ್ಲಿದ್ದಳು. ಅದು ನಾಲ್ಕು 
ಔ ಗಳ ಯುದ್ಧ. ಸ್ವತಃ ಅಬ್ಬಕ್ಕಳೇ ರಣಾಂಗಣಕ್ಕೆ ಬಂದಳು. ಪೋರ್ಚುಗೀಸರ 


f 


+ 


4 ೨೩ 


ಹ್ಯಾ ರ್ನ 


7 ಇಪ್ಪತ್ತೈದು ಸಾವಿರ ಸಾಕಂತೆಯೋ.. ಅಥವಾ ಸ್ವಲ್ಪ 
ಬೇಕೋ... | 


: ಕೊಡದಿದ್ದರೆ ಯುದ್ಧಕ್ಕೆ ಬರುತ್ತಾರಂತೆ ! 


: ಬೇಡಾಪ್ಪ...ಬೇಡ. ನಿಮ್ಮ ರಾಜರೆಂದರೆ ಇಡೀ ತುಳುನಾಡೇ 


# 
ನಡುಗುತ್ತದೆ.. ಅಂದಹಾಗೆ ರಾಜರೊಬ್ಬರೇ ಬರುತ್ತಾರೋ.. 


| ಶ್ಯ 
ಅಥವಾ.. | ಕ್ಯೆ 
k 


ಜನರೊಂದಿಗೆ ಸೇರಿಕೊಂಡು ಹೆಂಡತಿಯೊಡನೆ ಯುದ್ಧ ಮಾಡಲು ಬರಲಿ. ನಾನು 
ಯುದ್ಧದಲ್ಲಿ ಸೋತರೆ ಆಗ ಅವರು ಕೇಳಿದ ಹಣವನ್ನು ಕೊಡುತ್ತೇನೆ. ನಿಮ್ಮ 
ರಾಜರು ಯುದ್ಧ ಮಾಡುವುದು ಬೇಡ. ನಾನು ಕಡಿದ ತಲೆಗಳನ್ನು ಲೆಕ್ಕ 
ಮಾಡಿಕೊಂಡು ಇದ್ದರೆ ಸಾಕು!” ದೂತ ಹಿಂದಿರುಗಿದ. 


| ಅಬ್ಬಕ್ಕ ಚುರುಕಾದಳು. ಕೆಳದಿಯ ವೆಂಕಟಪ್ಪ ನಾಯಕನಿಗೆ ಕಾಗದ 
ಬರೆದಳು. ಸಹಾಯ ಬೇಡಿದಳು. ಕಲ್ಲಿಕೋಟೆಯ ಜಾಮೋರಿನ್‌ ದೊರೆಯ 
ಸಹಾಯ ಕೇಳಿದಳು. ತನ್ನ ಹಡಗುಗಳನ್ನು ಯುದ್ಧಕ್ಕೆ ಸಿದ್ಧಪಡಿಸಿದಳು. ಜನರಿಗೆ 
ತಿಳಿಸಿಹೇಳಿದಳು. ಧೈರ್ಯ ತುಂಬಿದಳು. ಭಾರೀ ಸೈನ್ಯವನ್ನು ಸಜ್ಜುಗೊಳಿಸಿದಳು. 


ಕೆಳದಿಯ ವೆಂಕಟಪ್ಪ ನಾಯಕನೂ ವೀರ. ಅವನಿಗೂ ಪೋರ್ಚುಗೀಸರ 
"ಮೇಲೆ ಸಿಟ್ಟಿತ್ತು. "ಪೋರ್ಚುಗೀಸರ ಸೊಕ್ಕು ಮುರಿಯದಿದ್ದರೆ, ಕರಾವಳಿಯ 
' ವ್ಯಾಪಾರಕ್ಕೆ ತೊಂದರೆಯಾಗುವುದೆಂದು' ಅವನು ತಿಳಿದಿದ್ದನು. 


೨೫ 


ಶಕ್ತಾ 
ಈ 


ಕ ತಾಜ ಯ ಇಸವಿ. ವೆಂಕಟಪ್ಪನು ಭಾರೀ ಸೇನೆಯೊಂದಿಗೆ ಕ ಗೆ 
ಬಂದ... ಮೊದಲು ಬಂಗಾಡಿಯ ಬಂಗರನ್ನು ಸೋಲಿಸಿದ. . ಪೋರ್ಚುಗೀಸರನ್ನು. 
ಸೋಲಿಸಲು ಮಂಗಳೂರಿನತ್ತ ನಡೆದ. ಸುದ್ದಿ ತಿಳಿದ ಪೋರ್ಚುಗೀಸರು ಯುದ್ಧಕ್ಕೆ 
ಸಿದ್ದರಾದರು. ಅವರ ಸೇನಾಧಿಕಾರಿಗಳಾದ ಡಿಮೆಲ್ಲೊ ಮತ್ತು ಮಿರಾಂಡರೂ 
ಜಾಗೃತರಾದರು. . ಗೋವೆಯಿಂದ .. ದೊಡ್ಡ ಸೈನ್ಯ ಬರಬೇಕೆಂದು ಸುದ್ದಿ ಕಳಿಸಿದರು. 


ಭಾರೀ ಹೋರಾಟ ! 


ಗೋವೆಯಿಂದ ಸಹಾಯ ಬರುವ ಮುನ್ನವೇ ವೆಂಕಟಪ್ಪ ಮಂಗಳೂರನ್ನು 
ಮುತ್ತಿದ. ಅಬ್ಬಕ್ಕ ಸಮಯ ನೋಡಿ ವೆಂಕಟಪ್ಪನಿಗೆ ಬೆಂಬಲ ಸಾರಿದಳು. 
ಜಾಮೋರಿನ್‌ ದೊರೆಯ ಹಡಗುಗಳು ಸಹಾಯಕ್ಕೆ ಬಂದವು, ತುಳುನಾಡಿನ ಇತರ 
ಅರಸರೆಲ್ಲ ವೆಂಕಟಪ್ಪನ ಸೇನೆ ನೋಡಿ ಹೆದರಿದರು. ಅವರು ಪೋರ್ಚುಗೀಸರ 
ಸಹಾಯಕ್ಕೆ ಬರಲೇ ಇಲ್ಲ. ಭಾರೀ ಹೋರಾಟ ನಡೆಯಿತು. ಅಬ್ಬಕ್ಕನ 
ಸೈನಿಕರಿಗೆ ಪೋರ್ಚುಗೀಸರ ಕೋಟೆಯ ಮೂಲೆ ಮೂಲೆ ತಿಳಿದಿತ್ತು. ಅವರು 
ವೀರಾವೇಶದಿಂದ ಹೋರಾಡಿದರು. ಪೋರ್ಚುಗೀಸ ಸೈನಿಕರು ಹಿಮ್ಮೆಟ್ಟಿದರು. 
ನೂರಾರು. ಸೈನಿಕರು ಹತರಾದರು. ಸೇನಾಪತಿಗಳಾಗಿದ್ದ ಡಿಮೆಲ್ಲೋ ಮತ್ತು ಮಿರಾಂಡ 
ಇಬ್ಬರೂ ಸತ್ತರು. ಮಂಗಳೂರು ಕೋಟೆ ಕೆಳದಿಯ ವಶವಾಯಿತು. ಅಬ್ಬಕ್ಕ 
ವಿಜಯೋತ್ಸವದಲ್ಲಿ ಭಾಗವಹಿಸಿದಳು. 


ಈ ರೀತಿ ಅಬ್ಬಕ್ಕ ಕೊನೆಯದಾಗಿ ವಿಜಯ ಗಳಿಸಿದಳು. ಒಂದರ 
ಮೇಲೆ ಒಂದರಂತೆ ಪೋರ್ಚುಗೀಸರು ಹೀನಾಯವಾಗಿ ಸೋತ ಸುದ್ದಿ 
ದೇಶವಿದೇಶಗಳಲ್ಲಿ ಹರಡಿತು. ಅಬ್ಬಕ್ಕನ ಕತೆ ಮನೆ -ಮಾತಾಯಿತು. ಜನರು 
ಅವಳ ಬಗ್ಗೆ ಹಾಡು ಕಟ್ಟೆ ಹಾಡಿದರು. 


kK SHARA GRANTHALA 


ಕ 


೩೮೮೦.11೦.016017 


ಕನ್ನಡ ವಿಶ್ವವಿದ್ಯಾಲಯವು ಕರಿಇತ್ಟರರಿಗೆ ಮತ್ತು ಪ್ರಾಥಮಿಕ ಹಂತದಿಂದ ಪದವಿ ಮಟ್ಟ ದವರೆಗೆ ಉತ್ತಮ 


ಹಾಗೂ | ರುಣ ಮಾಡುಳ್‌ ಸಲುವಾಗಿ "ಪಠ್ಯಪುಸ್ತ ಕ ರಚನಾ 
ವಿಭಾಗ'ವನ್ನು ಇದರ “ದಲ (ಉತ್ಪವಾಗಿ ನನಸಾಸ್ಸರರಿಗಾಗಿ ಪಠ್ಯಪುಸ್ತಕ ರಚನೆ 
ಮಾಡಬೇಕೆಂದು ತ್ತಿರುವಾಗ ಬೆಂಬಲಕ್ಕೆ " ಸುರು ಲೋ ಣ ಇಲಾಖೆ. ನಪಸಾಕ್ಷರರಿಗಾಗಿ 


ಸ್ಹ ಯೋಜನೆಯನ್ನು ಅವರು ' "ನಮ್ಮ ವಿಶ್ಹನಿದಾ.ಲಯಕ್ಕೆ ವಹಿಸಿಕೊಟ್ಟರು. 
ಗತ ಸಂತಸದಿಂದ ಸ್ವೀಕರಿಸಿ, ಕೂಡಲ. . ”*ಸ ಪ್ರಖ್ಯಾತ ಲೇಖಕರನ್ನು, 
ಭಾಷಾತಜ್ಞರನ್ನು, ಶಿ” ರನ್ನು ಒಳಗೊಂಡಂತೆ ಸಲಹಾ ಸಮಿತಿಯನ್ನು ೫% 'ವರೆಲ್ಲರ ಅಭಿಪ್ರಾಯ, 
ಸಲಹೆ, ಸಹಕಾರಗೇ? , 8.೨ ಕಾರ್ಯೋನ್ಮುಖವಾಯಿತು. ಪುಸ್ತಕಗಳ ವಸ್ತಿ, : & ಮುದ್ರಣ ವಿನ್ಯಾಸ, 
ಚಿತ್ರಗಳ ಮಹತ್ವ, ಹಿ ೫ ಗುಣಮಟ್ಟ ಇತ್ಯಾದಿಗಳನ್ನು ಕುರಿತು ಸಮಿ3 ) ಅನೇಕ ಸಲ ಚರ್ಚಿಸಿ 
ಯೋಜನೆಯನ್ನು ಆ. ಷ್ಮನೆಸೊಳಿಸಲು ಸೂಚಿಸಿತು. 


ಪುಸ್ತಕ ಬರೆಸುವ ತ 
ವಿಶ್ವವಿದ್ಯಾಲಯ. ಈ 


ನವಸಾಕ್ಟರರಿಗಾಗಿ : ಡ” ಲ್ಲಿ ಹಾಗೂ ದೇಶದ ಇತರ ಭಾಷೆಗಳಲ್ಲಿ ಈಗಾಗ ಪ್ರಕಟವಾಗಿರುವ 

ಪುಸ್ತಕಗಳನ್ನೆಲ್ಲ... ಡಿಸಿ ಅವುಗಳ ಮಾದರಿ, ಮಾಹಿತಿಗಳ ಬ್ಗ ಭಾಷಾತಜ್ಞರಿಂದ 
ನ ಕನಸ: ವೊ. ಈ ಕ್ಷೇತ್ರದ ಅನುಭವಿ ಕ್ಷೇತ್ರ ಸಹಾಯಕರನ: : ೬6 ೨ಸಿಕೊಂಡು ಅವರಿಗೆ 
ಕಮ್ಮಟಗಳನ್ನು ನಡ ,, ನಾವಳಿ ತಯಾರಿಸಿಕೊಟ್ಟು, ಅವರನ್ನು ರಾಣ ಸಂತ ಆಯ್ದ ಜಿಲ್ಲೆ, 
ತಾಲೂಕುಗಳಿಗೆ ಕಳುಓಿಸಿ 8" ಇಂದೋಲನದಲ್ಲಿ ಕಲಿತವರಿಂದ ಮತ್ತು ಕ€ ಯುಸ್ತಿರುವವರಿಂದ ಅದರ 
ಗುಣದೋಷಗಳ ಬಗ್ಗೆ ಅ; ರು ಸಲಹೆಗಳನ್ನು ಸಂಗ್ರಹಿಸಿ, ಅನಂತರ ಅವು। ನನ್ನೆ ವಿಶ್ವವಿದ್ಯಾಲಯದ 
ಗಣಕಯಂತ್ರದಲ್ಲಿ ವಿಶ್ಲೇಃ ರಿತು; ಮತ್ತೆ ಮತ್ತೆ ಕ್ಷೇತ್ರಗಳಿಗೆ ಹೋಗಿ, (ಜ್ಯ , : ಹಾಯಕರು ನೀಡಿದ್ದ 
ಮಾಹಿತಿಗಳನ್ನೆಲ್ಲ ಮರು 2 3೪ನೆ ಮಾಡಿ, ನಂತರ ನವಸಾಕ್ಟರರ ಅಪೇಕ್ಷೆಗೆ. ಗುಣವಾಗಿ ವಿಷಯದ 
ಆದ್ಯತೆಗಳನ್ನು ನಿರ್ಧರಿ #48) 7 (ಕ ರಚನೆಗೆ ತೊಡಗಳಾಯಿತು; ಕ ತ ಲೇಖಕರು ನಮ್ಮ 
ವಿಶ್ವವಿದ್ಯಾಲಯದ ಪಾ. ಪ್‌ ಜೊತೆ ರ್ಚಸಿ ತಮ್ಮ ಜಸ್ತಪ್ಪ೬ಗಳಿಗೆ « ಸಿಮ ರೂಪ ಕೊಟ್ಟರು. 
ಕಲಾವಿದರು ವಿಷಯ”. ನ್ಬ್ಯೂ ಸ *ೌತ್ರಗಾಲನ್ನು ಬರೆದ ಜ.೦. ಹೀಗೆ :: ಗೊಂಡ ಹಸ್ತಪ್ರತಿಗಳನ್ನು 
ನವಸಾಕ್ಷರರ ಬಳಿ RSE ಅವರ ಮುಂದೆ ಪಠಿಸಿ ನಂತರ ಅವರ ಅಭಿಪ್ರಾಯ, ಪ್ರತಿಕ್ರಿಯೆಗಳನ್ನು 
ಅಳವಡಿಸಿ ಹಸ್ತಪ್ರತಿಯನ್ನು ಅಂತಿಮಗೊಳಿಸಲಾಯಿತು. 


ನಮ್ಮ ಬಹುಸಂಖ್ಯಾತ ಸಮುದಾಯ ಅನಕ್ಸರಸ್ಥರೇ ಹೊರತು ಅವಿದ್ಯಾವಂತರಲ್ಲ. ನೃಪತುಂಗ 
ಹೇಳುವಂತೆ ಅವರು "ಚದುರರ್‌ ನಿಜದಿಂ ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ 
ಮತಿಗಳ್‌", ಅನುಭವದಲ್ಲಿ, ವಿವೇಕದಲ್ಲಿ, ವ್ಯವಹಾರದಲ್ಲಿ, ತಿಳುವಳಿಕೆಯಲ್ಲಿ ಆ ಜನ ಚದುರರು. 
ಹೀಗೆಂದು ಅವರನ್ನು ಅಕ್ಟರದಲಿತರನ್ನಾಗಿಯೂ ಉಳಿಸುವಂತಿಲ್ಲ. ಅವರಲ್ಲಿ ಅಕ್ಷರ ಕಲಿಯುವ 
ಸಾಮರ್ಥ್ಯವಿದೆ. ಕಲಿಸುವ ಹೊಣೆ ಸರ್ಕಾರಗಳ, ವಿಶ್ವವಿದ್ಯಾಲಯಗಳ ಮೇಲಿದೆ. ಈ ನಿಟ್ಟಿನಲ್ಲಿ 
ದೇಶದಾದ್ಯಂತ ಸಾಕ್ಷರತಾ ಆಂದೋಲನ ನಡೆಯುತ್ತಿದೆ. ಆದರೆ ಈ ಅಕ್ಸರ ಸಂಸ್ಕೃತಿಯ 
ಆಂದೋಲನದಲ್ಲಿ ಕಲಿತವರಿಗೆ ಮತ್ತು ಕಲಿಯುವವರಿಗೆ ಉತ್ತಮ ಗುಣಮಟ್ಟದ ಪುಸ್ತಕಗಳ 
ಅವಶ್ಯಕತೆ ಇದೆ. ಕಲಿತವರು ಮರೆಯದಂತೆ, ಕಲಿಕೆಯನ್ನು ಮುಂದುವರಿಸುವಂತೆ ನೋಡಿ 
ಕೊಳ್ಳುವುದು ಎಲ್ಲರ ಕರ್ತವ್ಯ. | 


ಕನ್ನಡ ವಿಶ್ವವಿದ್ಯಾಲಯವು ನಾಡಿನ ಹಲವು ವಿದ್ವಾಂಸರೊಂದಿಗೆ ಸೇರಿ ನಡೆಸಿದ ಒಂದು ಸಾಮೂಹಿಕ 
ಪ್ರಯತ್ನದ ಫಲವಾಗಿ ಈ ಪುಸ್ತಕ ರೂಪತಾಳಿದೆ. ನವಸಾಕ್ಷರರು ಈ ಪುಸ್ತಕವನ್ನು ಪ್ರೀತಿಯಿಂದ 
ಸ್ಟೀಕರಿಸುತ್ತಾರೆಂದು ನಂಬಿದ್ದೇವೆ. ಈ ಯೋಜನೆಯ ಯಶಸ್ಸಿಗೆ ಕಾರಣರಾಗಿರುವ ಉನ್ನತ ಸಲಹಾ 
ಸಮಿತಿ ಹಾಗೂ ಸಂಪಾದಕ ಸಮಿತಿಯ ಸದಸ್ಯರಿಗೆ, ಲೇಖಕರಿಗೆ, ಕಲಾವಿದರಿಗೆ ಹಾಗೂ ಈ 
ಯೋಜನೆಯಲ್ಲಿ" ಪ್ರತ್ಯಕ್ಷವಾಗಿ, ಪರೋಕ್ಸವಾಗಿ. ನಮ್ಮೊಡನೆ ಪಾಲ್ಗೊಂಡವರೆಲ್ಲರಿಗೂ ನಮ್ಮ 
ಹೃತ್ಪೂರ್ವಕವಾದ ವಂದನೆಗಳು. ನಮ್ಮ ವಿಶ್ವವಿದ್ಯಾಲಯದ ಮೇಲೆ ವಿಶ್ವಾಸವಿಟ್ಟು ಇಂತಹ ಒಂದು 
ಗುರುತರವಾದ ಯೋಜನೆಯನ್ನು ವಹಿಸಿಕೊಟ್ಟ ಲೋಕಶಿಕ್ಸಣ ಇಲಾಖೆಯ ನಿರ್ದೇಶಕರಾದ ಶ್ರೀ 
ಲೂಕೋಸ್‌ ವಲ್ಲತ್ತರೈ ಅವರಿಗೆ ನನ್ನ ಕೃತಜ್ಞತೆಗಳು. ಓದುಗರು ಈ ಪುಸ್ತಕದ ಬಗ್ಗೆ ತಮ್ಮ 


ರಾಂ 


ಅಭಿಪ್ರಾಯಗಳನ್ನು ತಿಳಿಸಿದರೆ ನಮ್ಮ ಪಠ್ಯಪುಸ್ತಕ ರಚನೆಗೆ ಉಪಯೋಗವಾಗುತ್ತದೆ. 


ಚಂದ್ರ ಶೇಖರ ಕಂಬಾರ 
ಕುಲಪತಿಗಳು 


